ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1197 
| ಶ್ರೀ ಹೆಚ್‌. ಎಂ. ರಮೇಶ್‌ ಗೌಡ (ವಿಧಾನ 


ಸದಸ್ಯರ ಹೆಸರು 5 ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 3. 07-03-2022 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ 


ಮತ್ತು ಸಂಸ್ಕೃತಿ ಸಚಿವರು 


kk 


ಪ್ರಶ್ನೆ 
ಅ) | ರೈತರ ಬೆಳೆಗಳಿಗೆ ಪಂಪ್‌ಸೆಟ್‌ 
|ಮೂಲಕ ವೀರು ಹರಿಸಲು 
“ನೀಡುತ್ತಿರುವ ವಿದ್ಯುತ್‌ಗೆ ನಿಗದಿತ 
ಸಮಯ ಇಲ್ಲದಿರುವುದರಿಂದ 
ರೈತರಿಗೆ , 
ತೊಂದರೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು; 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ರೈತರ ' ನೀರಾವರಿ ಪಂಪ್‌ಸೆಟ್‌ಗಳಿಗೆ ಪ್ರಸ್ತುತ 
ಸರ್ಕಾರದ ಆದೇಶದಂತೆ ದಿನವಹಿ 7 ಗಂಟೆಗಳ ಕಾಲ 
3 ಫೇಸ್‌ ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. 
ತಾಂತ್ರಿಕ ಸಾಧ್ಯತೆ ಇರುವ ಕಡೆ ಹಗಲಿನ 
ವೇಳೆಯಲ್ಲಿಯೇ ನಿರಂತರ 7 ಗಂಟೆಗಳ ಕಾಲ 3 ಫೆಸ್‌ 
ವಿದ್ಯತ್‌ ಸರಬರಾಜು ಮಾಡಲಾಗುತ್ತಿದೆ. ತಾಂತ್ರಿಕ 
ಸಾಧ್ಯತೆ ಇಲ್ಲದಿರುವ ಕಡೆಗಳಲ್ಲಿ ಹಗಲಿನ 
ವೇಳೆಯಲ್ಲಿ 3 ಅಥವಾ 4 ಗಂಟೆಗಳ ಕಾಲ ಹಾಗೂ 
ರಾತ್ರಿ ವೇಳೆಯಲ್ಲಿ 4 ಅಥವಾ 3 ಗಂಟೆಗಳ ಕಾಲ 3 
ಫೇಸ್‌ ವಿದ್ಯತ್‌ ಸರಬರಾಜು ಮಾಡಲಾಗುತ್ತಿದೆ. 
ಬೆಸ್ಕಾಂ ಮತ್ತು ಹೆಸ್ಕಾಂ ವ್ಯಾಪ್ತಿಯ ಕೆಲವೊಂದು | 
ಪ್ರದೇಶಗಳಲ್ಲಿ ಹಗಲಿನ ವೇಳೆಯಲ್ಲಿಯೇ ನಿರಂತರ7 
ಗಂಟೆಗಳ ಕಾಲ 3 ಫೇಸ್‌ ವಿದ್ಯುತ್‌ ಸರಬರಾಜು 
ಮಾಡಲು ತಾಂತ್ರಿಕ ಸಾಧ್ಯತೆ ಇದ್ದರೂ ರೈತರ 
ಹಾಗೂ ಜನಪ್ರತಿನಿಧಿಗಳ ಮನವಿ .ಮೇರೆಗೆ 
ಪಾಳಿಗಳಲ್ಲಿ ವಿದ್ಯುತ್‌ ಸರಬರಾಜು 
ಮಾಡಲಾಗುತ್ತಿದೆ. 


ಬೇಸಿಗೆ ಕಾಲದಲ್ಲಿ ಬೆಳೆಗಳಿಗೆ 
ಹೆಚ್ಚಿನ ನೀರು 
ಹರಿಸಬೇಕಾಗಿರುವುದರಿಂದ ರೈತರ 
ಪಂಪ್‌ಸೆಟ್‌ಗಳಿಗೆ ಹೆಚ್ಚುವರಿ 
ವಿದ್ಯುತ್‌ ನೀಡುವ ಬಗ್ಗೆ ಸರ್ಕಾರ 
ಚಿಂತಿಸಿದೆಯ; ಹಾಗಿದ್ದಲ್ಲಿ, 
ಹೆಚ್ಚುವರಿಯಾಗಿ ವಿದ್ಯುತ್‌ 
ಒದಗಿಸುವ ಬಗ್ಗೆ ಸರ್ಕಾರದ 
ನಿಲುವೇನು; 


ರೈತರ ನೀರಾವರಿ ಪಂಪ್‌ಸೆಟ್‌ಗಳಿಗೆ ಹೆಚ್ಚಿನ 
ಅವಧಿಯ ವಿದ್ಯುತ್‌ ನೀಡುವ ಪ್ರಸ್ತಾವನೆ ಸನ್‌ 
ಸರ್ಕಾರದ ಮುಂದೆ ಇರುವುದಿಲ್ಲ. 


ಬ್‌ 


-2- 


1 ವಿವರ ನೀಡುವುದು) 


| ಹೊರೆಯನ್ನು ಪರಿಶೀಲಿಸಿ ಒಂದು ವೇಳೆ ಪರಿವರ್ತಕದ 


| ಇ) [ರೈತರಿಗೆ ಹೊಸದಾಗಿ ಸರ್ಕಾರದ ಸುತ್ತೋಲೆ ದಿನಾಂಕ 14072014 
ಪಂಪ್‌ಸೆಟ್‌ಗಳಿಗೆ ',  _ಬಿಮ್ಯತ್‌ | ಮತ್ತು 23.07.2014 ರನ್ವಯ ಹೊಸೆ ಸಂಪರ್ಕ ಅಥವಾ 
ಟ್ರಾನ್ಸಫಾರ್ಮರ್‌ ' (ಟಿ.ಸಿ) | ಅನಧಿಕೃತ ಸಂಪರ್ಕವೆಂಬ ಭೇದವನ್ನು ತೆಗೆದುಹಾಕಿ 
ಪಡೆಯಲು ' ಇರುವ | ನೀರಾವರಿ ಪಂಪಸೆಟ್‌ ಗಳಿಗೆ ವಿದ್ಯತ್‌ ಸಂಪರ್ಕ 
ಮಾನದಂಡಗಳೇನು? (ಸಂಪೂರ್ಣ | ಪಡೆಯಲು ರೂ.10000/- ಶುಲ್ಕದ ಜೊತೆಗೆ ಠೇವಣಿ 

K ಹಣವನ್ನು ಪಾವತಿಸಿರುವ ರೈತರಿಗೆ ಆದ್ಯತೆಯ ಮೇರೆಗೆ 


ವಿದ್ಯತ್‌ ಮೂಲಭೂತ ಸೌಕರ್ಯವನ್ನು 
ಕಲ್ಪಿಸಲಾಗುತ್ತಿದೆ. ಸ್ಥಳ ಪರಿಶೀಲನೆ ಮಾಡಿದ ನಂತರ 
ಪಂಪ್‌ಸೆಟ್‌ಗೆ ಸನಿಹ ಇರುವ ವಿದ್ಯುತ್‌ ಮಾರ್ಗದ 
ಲಭ್ಯತೆ ಮತ್ತು ಹಾಲಿ ಇರುವ ಪರಿವರ್ತಕದ 


ಹೊರೆಯು ಹೆಚ್ಚಾಗಿದ್ದಲ್ಲಿ, ಹೊಸದಾಗಿ ಟಿ.ಸಿ.ಯನ್ನು 
ಅಳವಡಿಸಿ ವಿದ್ಯುತ್‌ ಸಂಪರ್ಕ ಕಲ್ಪಿಸಲಾಗುತ್ತಿದೆ. 
ಮೂಲಭೂತ ಸೌಕರ್ಯ ಅವಶ್ಯಕತೆ ಇಲ್ಲದಿದ್ದಲ್ಲಿ 
ಸರ್ವಿಸ್‌ ಮೈನ್‌ ಮೂಲಕ ವಿದ್ಯುತ್‌: ಸಂಪರ್ಕ 
ಕಲ್ಪಿಸಲಾಗುತ್ತಿದೆ. oo 


ಸಂಖ್ಯೆ: ಎನರ್ಜಿ 52 ಇಬಿಎಸ್‌ 2022 


(NS 
(ವಿ ಸುನಿಲ್‌ ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


